p ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 114(83) 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 
pe pe ವ 
ಗನಿಸನಾರದು (ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ . 13.12.2021 
ಉತ್ತರಿಸುವವರು : ಅರಣ್ಯ ಆಹಾರ, ನಾಗರಿಕ ಸರಬರಾಜು 


ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು. 


ಅ) | ರಾಜ್ಯದಲ್ಲಿ ಯಾವ ಪ್ರದೇಶದಲ್ಲಿ ಗ್ರೇಟ್‌ 
' ಇಂಡಿಯನ್‌ ಬಸ್ಪರ್ಡ ಹದ್ದುಗಳ 
| ತಾಣಗಳಿವೆ; (ಜಿಲ್ಲಾವಾರು ಮತ್ತು ತಾಲ್ಲೂಕು 

ಒಳಗೊಂಡಂತೆ ಸಂಪೂರ್ಣ ವಿವರ 

ನೀಡುವುದು) 


ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲ್ಲೂಕಿನ | 
ಬಸರಹಳ್ಳಿ, ಅಗಸನೂರು, ಮಿಟ್ವೇಸಿಗೂರು | 
ಮುಂತಾದ ಗ್ರಾಮಗಳು ಗ್ರೇಟ್‌ ಇಂಡಿಯನ್‌ | 
ಬಸ್ಪರ್ಡ್‌ ಪಕ್ತಿಗಳ ತಾಣಗಳಾಗಿವೆ. 


[3 
| 
$ 
| 
| 
} 
~ 
{ 


ಕರ್ನಾಟಿಕ ರಾಜ್ಯದ ಗಡಿಭಾಗದ ಸಿರುಗುಪ್ಪ 


ಪ್ರದೇಶ ಸೇರಿದಂತೆ, ಉತ್ತರ ಕರ್ನಾಟಕ ಮತ್ತು | 


ಮಹಾರಾಷ್ಟ ರಾಜ್ಯಗಳಿಂದ ಹಾಗೂ ನೆರೆಯ ' 


ಈ ಹದ್ದುಗಳು ತಾಣಗಳಲ್ಲಿ ಖಾಯಂ ಆಗಿ 
ನೆಲೆಸುತ್ತಿವೆಯೇ; ಅಥವಾ ಬೇರೆ ರಾಜ್ಯ 
ಮತ್ತು ರಾಷ್ಟ್ರಗಳಿಂದ ವಲಸೆ 
ಬರುತ್ತಿವೆಯೇ; (ಹಾಗಿದ್ದಲ್ಲಿ, ಯತುಮಾನ 
ಮತ್ತು ವಿವಿಧ ವರ್ಗದ ಹದ್ದುಗಳ 
ಒಳಗೊಂಡಂತೆ ಸಂಪೂರ್ಣ ಮಾಹಿತಿ 
ನೀಡುವುದು) | 


| 
ಈ ಹದ್ದುಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯ | ರಾಜ್ಯ ಸರ್ಕಾರವು ಸದರಿ ಪಕ್ಷಿಗಳ ಸಮೀಕ್ಸೌ | 


ಸರ್ಕಾರಗಳು ಸಮೀಕ್ಷೆ ಮತ್ತು ಅಧ್ಯಯನ | ಮತ್ತು ಅಧ್ಯಯನ Sim li Centre for! 
ನಡೆಸಿವೆಯೇ: (ಸಂಪೂರ್ಣ ಮಾಹಿತಿ | omithology and Natural History, Coimbatore | 
ನೀಡುವುದು) (SACON) ಎ೦ಬ ಸಂಸ್ಥೆಗೆ ವಹಿಸಿದ್ದು, ಸದರಿ | 

ಸಂಸ್ಥೆಯು ಈ ಕೆಳಕಂಡ ಅಧ್ಯಯನ 
ಕೈಗೊಂಡಿರುತ್ತದೆ. 


ಬರುತ್ತಿವೆ. 


Re 
) 
3 
tl 
( 
Gu 
G 
) 
ನ) 
೫ 
9 
H, 
kp 4 
ಖ್ರೌ 
೯) 
[91 
€ 
@ 
೫ 


Conservation of Great Indian Bustard | 
Ardeotis nigriceps in Karnataka: 


Phase-l. Evaluating the population ೩ಗರೆ | 
ecological requirement of GIB in selected | 
locations in Karnataka with special emphasis | 
to Bellary Landscape ಎ೦ಬ ಶೀರ್ಪಿಕೆಯಡಿ 
ಅಧ್ಯಯನ ನಡೆಸಲಾಗುತ್ತಿದೆ. 


ಸಂ. | i 
ಈ ಈ ಹದ್ದುಗಳ ಸಂತತ ಸದರ ಪಕ್ಷಿಗಳಿಗೆ ಅವಶ್ಯವಿರುವ ಕೃಪಿ ಬೆಳೆಯಲ್ಲಿ 
' ಬದಲಾವಣೆಯಾಗಿರುವುದರಿಂದ, ಭೂ ಬಳಕೆಯ ಬದಲಾವಣೆಗಳಿಂದ | 
| ಮತ್ತು ಅತಿ ಹೆಚ್ಚಿನ ವೋಲ್ಟೇಜ್‌ ಹೊಂದಿರುವಂತಹ ವಿದ್ಯುತ್‌ ಲೈನ್‌ಗಳ 
' ತೊಂದರೆಯಿಂದ ಸದರಿ ಪಕ್ಷಿಗಳು ಕ್ಲೀಣಿತಗೊಂಡಿರುತ್ತವೆ. ಇವುಗಳ 
| ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳು ಮತ್ತು ಯೋಜನೆಗಳ ಕುರಿತು 
' ವಿವರಗಳು ಈ ಕೆಳಗಿನಂತಿವೆ. 


ಪ್ರಶ್ನೆ 


ಕ್ಲೀಣಿಸಲು 
ಕಾರಣವೇನು ಮತ್ತು 
ಇವುಗಳ ಸಂರಕ್ಷಣೆಗೆ 
ಕೇಂದ್ರ ಮತ್ತು ರಾಜ್ಯ 
ಸರ್ಕಾರಗಳು 
ಕೈಗೊಂಡಿರುವ 
ಕ್ರಮಗಳು ಅಥವಾ 
ಯೋಜನೆಗಳಾವುವು? 


|1) ಮಾನ್ಯ ಸರ್ವೋಚ್ಮ ನ್ಯಾಯಾಲಯದ ಆದೇಶದ ಪ್ರಕಾರ ಮೇಲ್ಕಂಡ 


ಪಕ್ಲಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ರಚಿಸಲಾದ 
ಸಲಹಾ ಸಮಿತಿಯ ಸದಸ್ಯರು ಮತ್ತು ಇಲಾಖಾ ಅಧಿಕಾರಿಗಳು 
ಒಳಗೊಂಡಂತೆ ಆಗಾಗ್ಗೆ ಸಭೆಗಳನ್ನು ಜರುಗಿಸಲಾಗುತ್ತಿದೆ. 

ಸದರಿ ಪಕ್ಷಿಗಳ ಸಂರಕ್ಕಿತ ಪ್ರದೇಶದಲ್ಲಿ ಕಳ್ಳಬೇಟಿಯಾಗದಂತೆ ಇಲಾಖಾ 
ಸಿಬ್ಬಂದಿಗಳು ಗಸ್ತು ಕಾರ್ಯವನ್ನು ನಿರ್ವಹಿಸಲು ಕ್ರಮ ಕೈಗೊಳ್ಳುತ್ತಾರೆ. 


2 


ಸ್‌ 


3) ಪಕ್ತಿಗಳಳ ಚಲನವಲನ ಮತ್ತು ಇತರೆ ಚಟುವಟಿಕೆಗಳ ಕುರಿತು 
ವೈಜ್ಞಾನಿಕ ವೀಕ್ಷಣೆಯನ್ನು ಕೃಗೊಳ್ಳಲಾಗುತ್ತಿದೆ. 


4) ಪಕ್ಷಿಗಳ ಪ್ರದೇಶದಲ್ಲಿದ್ದ ಪೊದೆಗಳನ್ನು ಮತ್ತು ಅನಗತ್ಯ ಕಳಗಳನ್ನು 4 


ತೆಗೆಯಲಾಗುತ್ತಿದೆ. 


೨) ಸಾರ್ವಜನಿಕರಿಂದ ಅಕ್ರಮ ಒತ್ತುವರಿಯಾಗದಂತೆ ಮತ್ತು ಸದರಿ 
ಪಕ್ತಿಗಳ ಮತ್ತು ಇತರ ವನ್ಯ ಪ್ರಾಣಿಗಳ ರಕ್ಷಣೆಗಾಗಿ ಇಲಾಖಾ 


¢ 
SS 


\ 


ಜಮೀನಿನ ಸುತ್ತ ಜಾನುವಾರು ತಡೆ ಕಂದಕಗಳನ್ನು ನಿರ್ಮಾಣ | 


ಮಾಡಲಾಗುತ್ತಿದೆ. 


6) ಕಳ್ಳಬೇಟಿ ತಡೆ ಶಿಬಿರಗಳನ್ನು ನಿರ್ಮಾಣ ಮಾಡಿ ಕಾವಲುಗಾರರನ್ನು 
ನೇಮಿಸಲಾಗುತ್ತಿದೆ. 


7 


Re 


ಪಕಿಗಳಿಗಾಗಿ ಸೂರ್ಯಕಾಂತಿ, ಕಡಲೆ ಕಾಳು ಮತ್ತು ಹತ್ತಿಯನ್ನು 
ಬೆಳೆಸಲಾಗುತ್ತಿದೆ. 


8) ಸುತ್ತ-ಮುತ್ತ ಗ್ರಾಮಸ್ಥರಿಗೆ ಸದರಿ ಪಕ್ಷಿಗಳ ಮತ್ತು ಇತರೆ 
ವನ್ಯ ಪ್ರಾಣಿಗಳ ಕುರಿತು ಅರಿವು ಮೂಡಿಸಲು ಕಾರ್ಯಕ್ರಮಗಳನ್ನು 
ಜರುಗಿಸಲಾಗುತ್ತಿದೆ. 


9) ಪಕ್ತಿಗಳ ಚಲನವಲನಗಳನ್ನು ಗಮನಿಸಲು ಮತ್ತು ಅಧ್ಯಯನ 
ಮಾಡಲು ವಿವಿಧ ಸಾಧನ ಸಾಮಗ್ರಿಗಳನ್ನು (ಬೈನಾಕುಲರ್‌, ಜಿಪಿಎಸ್‌ 
ಉಪಕರಣ, ಸ್ಕಾಟಿಂಗ್‌ / ಫೀಲ್ಡ್‌ ಸ್ಫೋಪ್‌ಗಳು, ಕ್ಯಾಮರ ಮತ್ತು ಇತರೆ) 
ಖರೀದಿಸಲಾಗುತ್ತಿದೆ. 


10) ಬಳ್ಳಾರಿ ಅರಣ್ಯ ವಿಭಾಗದ ಅಧಿಕಾರಿಗಳು ಮತ್ತು ನೆರೆ ರಾಜ್ಯವಾದ 
ಆಂಧ್ರಪ್ರದೇಶದ ಕರ್ನೂಲು ಅರಣ್ಯ ವಿಭಾಗದ ಅಧಿಕಾರಿಗಳು | 


ಒಳಗೊಂಡಂತೆ ಅಂತರ್‌ರಾಜ್ಯದ ಸಮನ್ನಯ ಸಭೆಗಳನ್ನು ' 


ಜರುಗಿಸಲಾಗುತ್ತಿದೆ. 


11 ಆಂದ್ರ ಪ್ರದೇಶದ ಕರ್ನೂಲು ಅರಣ್ಯ ವಿಭಾಗದಲ್ಲಿರುವ ರೋಲಪಾಡ್‌ 
ಗೇಟ್‌ ಇಂಡಿಯನ್‌ ಬಸ್ಪರ್ಡ ಪಕ್ಷಿಧಾಮಕ್ಕೆ ಇಲಾಖೆಯ 
ಸಿಬ್ಬಂದಿಗಳಿಂದ ಸಂದರ್ಶಿಸಲಾಗುತ್ತಿದೆ. 


ಹಿ 


SE ನ 


TN ಉತ್ತರ 


ಉ ಈ ಹದ್ದುಗಳ ನಾ ' ಮಾನ್ಯ ಸರ್ವೋಚ್ಸ್ಜ ನ್ಯಾಯಾಲಯದ ಆಡಣವ ಪ್ರಕಾರ Fe 
| ಸಂರಕ್ಷಣೆಗೆ ಕೇಂದ್ರ | ಪಕ್ಲಿಗಳ ಸಂತತಿ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಲಹಾ 
ಮತ್ತು ರಾಜ್ಯ | | ಸಮಿತಿ ರಚಿಸಲಾಗಿದೆ. ಸಲಹಾ ಸಮಿತಿಯ ಸದಸ್ಯರು ಒಳಗೊಂಡ ' 
| ಸರ್ಕಾರಗಳು ಪಕ್ಲಿ' ತಂಡವೊಂದು ರಾಜಸ್ಥಾನಕ್ಕೆ ಹಾಗೂ ಭಾರತೀಯ ವನ್ಯಜೀವಿ ಸಂಸ್ಥೆಗೆ . 
ಸಂರಕ್ಷಕರು ಹಾಗೂ | | ಕಳುಯಿಸಲು ಕ್ರಮ ಕೈಗೊಳ್ಗಲಾಗುತ್ತಿದ್ದು, ಸಮನ್ವಯ ಮತ್ತು 


| ಸಂಸ್ಥೆಗಳೊಂದಿಗೆ | ಸಲಹೆಗಳೊಂದಿಗೆ ಮೇಲ್ಕಂಡ ಪಕ್ಷಿಗಳ ಸಂರಕ್ಷಿತ ಪ್ರದೇಶದಲ್ಲಿ ವಿವಿಧ 
ಕೈಜೋಡಿಸಿ | ಅಭಿವೃಧ್ಧಿ ಕಾಮಗಾರಿಗಳನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೊಳ್ಳಲಾಗುತ್ತಿದೆ. | 
ಯೋಜನೆಗಳನ್ನು | 


| ಕೇಂದ್ರ ಸರ್ಕಾರವು Recovery programme for saving critically 

ಮುಂದಾಗುವುದೆ? emiigied pcs ಯೋಜನೆಯಡಿಯಲ್ಲಿ ಗ್ರೇಟ್‌ ಇಂಡಿಯನ್‌. 

(ಸಂಪೂರ್ಣ ಮಾಹಿತಿ ಬಸ್ಕರ್ಡ್‌ಗಳ ಸಂರಕ್ಷಣೆಗೆ ಅಗತ್ಯವಾದ ಆರ್ಥಿಕ ನೆರವನ್ನು 

| ನೀಡುವುದು ! ನೀಡಲಾಗುತ್ತಿದ್ದು, ಪ್ರಸ್ತುತ ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಒಟ್ಟು 
ರೂ.40.36934 ಲಕ್ಷಗಳ ವಾರ್ಪಿಕ ಕಿಯಾ ಯೋಜನೆಗೆ ಮಂಜೂರಾತಿ 

ನ | 


ರೂಪಿಸಲು 


ಸಂಖ್ಯೆ: ಅಪಜೀ 217 ಎಫ್‌ಡಬ್ಬ್ಯೂಎಲ್‌ 2021 


(ಉಮೇ ಕತ್ತಿ 
ಅರಣ್ಯ, ಆಹಾರ, ಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಸಚಿವರು 


